KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೪, ೨೦೦೬ (ಮಾರ್ಗಶಿರ ೨೩, ಶಕ ವರ್ಷ ೧೯೨೮) | ಸಂಚಿಕೆ ೪೯ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 183 ಎಂಎಂಸಿ 2006, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌, 2006 
ದಿನಾಂಕ: 6.6.2005 ಸಂಖ್ಯೆ: ಆಕುಕ 14 ಎಂಎಂಸಿ 2005ರ ಅಧಿಸೂಚನೆಯಲ್ಲಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ನೇತ್ರ ಚಿಕಿತ್ಸಾ ಶಾಸ್ತ್ರ 
ಸಹಾಯಕ ಪ್ರಾಧ್ಯಾಪಕರಾದ ಡಾ:ಬಿ.ಎಲ್‌. ಸುಜಾತಾ ರವರಿಗೆ ನಿಗದಿಗೊಳಿಲಾಗಿದ್ದ ಡೀಮ್ಡ್‌ ಬಡ್ತಿ ಅರ್ಹತಾದಾಯಕ ದಿನಾಂಕ: 20.5.2001ನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 2081 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ ಇಲಾಖೆ). 
ಅಧಿಸೂಚನೆ 
ಸಂಖ್ಯೆ : ಆಕುಕ 8 ಎಂಸಿಎಲ್‌ 2006 (ಭಾ-1), ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌, 2006 
ಬಳ್ಳಾರಿಯ ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕಮ್ಯೂನಿಟಿ ಮೆಡಿಸಿನ್‌ ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ 
ಡಾ:ಎಂ.ವಿ. ಸಾಗರ್‌ ರವರನ್ನು ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಾಂಶುಪಾಲರನ್ನಾಗಿ ಡಾ:ಬಿ.ವಿ. ಬಾಲಕೃಷ್ಣರವರ ರಾಜೀನಾಮೆಯಿಂದ 
ತೆರವಾದ ಪ್ರಾಂಶುಪಾಲರ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜನೆಯ ಮೇಲೆ ನೇಮಿಸಲಾಗಿದೆ 
ಹಾಗೂ ಅವರನ್ನು ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರ ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿ ಇರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 2082 ಸರ್ಕಾರದ ಜಂಟಿ ಕಾರ್ಯದರ್ಶಿ (ಪ್ರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ ಇಲಾಖೆ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 369 ಸಅರ 2006, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌, 2006 
ಸಾರಿಗೆ ಇಲಾಖೆಯ ಸರ್ಕಾರದ ಉಪ ಕಾರ್ಯದರ್ಶಿ ಶ್ರೀ ಕೆ.ಎ. ಪ್ರಸಾದ್‌, ಇವರಿಗೆ ಕೆಳಕಂಡಂತೆ 31 ದಿನಗಳ ಸಂಯುಕ್ತ ರಜೆಯನ್ನು 
ದಿನಾಂಕ: 13.11.2006 ರಿಂದ 13.12.2006 ರವರೆಗೆ (ಉ.ದಿ.ಸೇ) ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 


(೬೯೭) 


೬೯೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೪, ೨೦೦೬ ಭಾಗ - ೨ 





ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 240 ದಿನಗಳು ಅರ್ಧ 
ವೇತನ ರಜೆ ಮತ್ತು 240 ದಿನಗಳು ಗಳಿಕೆ ರಜೆ ಜಮೆ ಇರುತ್ತದೆ. 
1. ದಿ: 13.11.06 ರಿಂದ 27.1.06 ರವರೆಗೆ 15 ದಿನಗಳು ಗಳಿಕೆ ರಜೆ 
2. ದಿ: 28.11.06 ರಿಂದ 13.12.06 ರವರೆಗೆ 16 ದಿನಗಳು ಪರಿವರ್ತಿತ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2083 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 410 ಸೆಅಸೆ 2006, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌, 2006 
ಶ್ರೀಮತಿ ಉಷಾ ಗಣೇಶ್‌, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ, 
ಬೆಂಗಳೂರು ಇವರಿಗೆ, ದಿನಾಂಕ: 19.8.2006 ರಿಂದ 24.8.2006ವರೆವಿಗೆ (ಉದಿಸೇ) 06 ದಿನಗಳ 2-1೧೮/8 ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 
ಸದರಿ Ex-॥ndia ಗಳಿಕೆ ರಜೆಯನ್ನು ಪತ್ರ ಸಂಖ್ಯೆ: 11019/2006-A1S-1॥ ದಿನಾಂಕ: 31.10.2006ರಲ್ಲಿ ಭಾರತ ಸರ್ಕಾರವು ನೀಡಿರುವ 
ಮಂಜೂರಾತಿ ಮೇರೆಗೆ ಹೆಸರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 2084 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 543 ಸೆಅಸೆ 2006, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌, 2006 
ಶ್ರೀಮತಿ ನೀರಜಾ ರಾಜ್‌ಕುಮಾರ್‌, ಐ.ಎ.ಎಸ್‌. ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿ, ಯೋಜನಾ ಮತ್ತು 
ಸಾಂಖ್ಯಿಕ ಇಲಾಖೆ ಇವರಿಗೆ, ದಿ: 23.12.2006 ರಿಂದ 27.12.2006 ರವರೆವಿಗೆ (ಉದಿಸೇ) ಸಾಂದರ್ಭಿಕ ಮತ್ತು ಸಾರ್ವತ್ರಿಕ ರಜಾ ಅವಧಿಯಲ್ಲಿ 
ಅವರು ಮಾತ್ರ 2002-05ರ ಬ್ಲಾಕ್‌ ವಿಸ್ತರಿತ ಅವಧಿ 2006ರಲ್ಲಿ ಪೋರ್ಟ ಬ್ಲೇರ್‌ಗೆ ಹೋಗಿ-ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು 
ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 2085 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಇ 27 ಅಅನಿ 2006, ಬೆಂಗಳೂರು, ದಿನಾಂಕ: 21ನೇ ನವೆಂಬರ್‌, 2006 
ಶ್ರೀ ಆರ್‌.ಬಿ. ಅಗವಾನೆ ಭಾ.ಆ.ಸೇ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಇವರನ್ನು ಕರ್ನಾಟಕ ಅಲ್ಪಸಂಖ್ಯಾತರ 
ಅಭಿವೃದ್ಧಿ ನಿಗಮದಲ್ಲಿ ಶ್ರೀ ಕೆ.ಎನ್‌. ಶ್ರೀ ವಾಸ್ತವ ಭಾ.ಆ.ಸೇ. ಇವರ ವರ್ಗಾವಣೆಯಿಂದ ತೆರವಿರುವ ಅಧ್ಯಕ್ಷರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಂ. ಬಾಟೆ 
ಪಿ.ಆರ್‌. 2086 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣ ಇಲಾಖೆ. 
ಕಂದಾಯ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ : ಕಂಇ 103 ಮುಸೇವಿ 2006, ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌, 2006 
ಶ್ರೀ ಮಹಾಬಲ್ಲೇಶ್ವರ ದೇವಾಲಯ, ಗೋಕರ್ಣ, ಇಲ್ಲಿ ಖಾಲಿ ಇರುವ ಕಾರ್ಯನಿರ್ವಾಹಣಾಧಿಕಾರಿ ಹುದ್ದೆಯಲ್ಲಿ ಕುಮಟ ಉಪ 
ವಿಭಾಗಾಧಿಕಾರಿಯವರನ್ನು ಅವರ ಕರ್ತವ್ಯಗಳೊಂದಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ ದೇವಸ್ಥಾನದ 
ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಜಯಚಂದ್ರ 
ಪಿ.ಆರ್‌. 2087 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಕಂದಾಯ ಇಲಾಖೆ (ಮುಜರಾಯಿ). 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೪, ೨೦೦೬ ೬೯೯ 





HIGH COURT OF KARNATAKA 
NOTIFICATION 
No. GOB(I) 28/2001, Bangalore, Dated: 18" November, 2006 

In this office notification No.GOB(1)/2001 dated 11.5.2006, Sri G.V. Hegde, Prl. District & 
Sessions Judge, D.K. Mangalore, was permitted to retire from Judicial Service with effect from the 
afternoon of 30.6.2006 on attaining the age of Superannuation i.e., 60 years, “subject to withholding of 
pensionary benefits except G.P.F., Cash Equivalent of Leave Salary, Group Insurance and KGID, till the 
final orders are passed in HVC.219/2005 (D.1.13/05)" 

The above notification is hereby modified by deleting the condition "subject to withholding of 
pensionary benefits except G.P.F., Cash Equivalent of Leave Salary, Group Insurance and KGID, till the 
final orders are passed in HVC. 219/2005 (D.1.13/05)". 

By Order of the High Court, 
P.R. 2088 A.S. PACHHAPURE 
Registrar General. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 232 ಎಎಸ್‌ಡಿ 2005, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌, 2006 

ಶ್ರೀಮತಿ ಲಕ್ಷ ಮ್ಮ .ಪಿ., ತಹಶೀಲ್ದಾರ್‌, ಕೋಲಾರ ಇವರು ದಿನಾಂಕ: 25.5.2005 ರಿಂದ 18.6.2005ರ ವರೆಗೆ ಕಳೆದ ಅವಧಿಯನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಸಕ್ರಮ 
ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 2089 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3). 
FINANCE SECRETARIAT 
NOTIFICATION No. FD 8 ZPA 2006(P-2), Bangalore, Dated: 21° November, 2006 

Sri K.R. Shashidhara, 1.A.S. (KN 90) whose services have been placed at the disposal of Finance 
Department in Notification No:DPAR 587 SAS 2006 dated:14th Nov. 2006 is appointed with immediate 
effect and until further orders as Secretary, 3rd State Finance Commission, Bengalur. 

By Order and in the name of the Governor of Karnataka 
P.R. 2090 M. BASAVARAJ 
Under Secretary to Government, 
Finance Department (Z.P.) 
HIGH COURT OF KARNATAKA 
NOTIFICATION No. GOB(I) 122/2006, Bangalore, Dated: 21° November, 2006 

Sri K. Ninge Gowda, XXIX Addl.City Civil and Sessions Judge, Bangalore, is granted Earned 
Leave for 30 days from 9.10.2006 to 7.11.2006 (bdi), on private Affairs. 

The XXV Addl.City Civil and Sessions Judge, Bangalore, has been placed in concurrent charge of 
the court of the XXIX Addl.City Civil and Sessions Judge, Bangalore, during the said leave period. 

Sri K. Ninge Gwda, XXIX Addl.City Civil and Sessions Judge, Bangalore, is reposted to the same 
post on expiry of leave. 

By Order of the High Court, 
P.R. 2091 N. SAVANDAIAH 
Assistant Registrar. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 578 ಸೆಅಸೆ 2006, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌, 2006 

ಶ್ರೀಮತಿ ನೀರಜಾ ರಾಜ್‌ಕುಮಾರ್‌, ಐ.ಎ.ಎಸ್‌. ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿ, ಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ, ಇವರಿಗೆ, ದಿನಾಂಕ: 11.10.2006 ರಿಂದ ದಿನಾಂಕ 18.10.2006 ರವರೆವಿಗೆ (ಉದಿಸೇ) ಒಟ್ಟು 8 ದಿನಗಳ ಪರಿವರ್ತಿತ 
ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 2092 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


೭೦೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೪, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 434 ಸೆಅಸೆ 2006, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌, 2006 
ಶ್ರೀ ಅಂಶು ಭಾರದ್ವಾಜ್‌, ಐ.ಎ.ಎಸ್‌. ರವರಿಗೆ, ದಿನಾಂಕ: 1.8.2006 ರಿಂದ 30.9.2006 ರವರೆವಿಗೆ (ಉದಿಸೇ) ಒಟ್ಟು 61 ದಿನಗಳ 
ಗಳಿಕೆ ರಜೆಯನ್ನು ಹಾಗೂ 1.10.2006 ರಿಂದ 31.10.2006 ರವರೆಗೆ 31 ದಿನಗಳ ಅರ್ಧ ವೇತನ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 2093 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
HIGH COURT OF KARNATAKA 
NOTIFICATION 
No. GOB(l) 412/2000, Bangalore, Dated: 22" November, 2006 
In exercise of the powers conferred under sub section 1 of Section 4-A of Guardians and Wards 
Act, 1890, the High Court of Karnataka hereby authorise the District and Sessions Judge, Gadag, to 
empower any cash Officer subordinate to him, to dispose of any proceedings under the said Act. 
By Order of the High Court, 
P.R. 2094 A.S. PACHHAPURE 
Registrar General. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 554 SAS 2005, Bangalore, Dated: 22" November, 2006 
In the Government Notification of even number dated 28.10.2006, the words viz., "Vice Sri K.N. 
Srivastava, IAS proceeded on central deputation to New Delhi" occurring in the fourth line shall be and 
shall always be deemed to have been substituted by the words "in the existing vacancy". 
By Order and in the name of the Governor of Karnataka 
P.R. 2095 M. VASUDEVAMURTHY 
Under Secretary to Government, 
Department of Personnel and Administrative Reforms (Services-l) 
HIGH COURT OF KARNATAKA 
NOTIFICATION 
No. GOB(1)2/2006, Bangalore, Dated: 227" November, 2006 
PART-A 
The following transfer and postings of officers of Judicial Department in the cadre of Civil Judges 
(Sr.Dn.) are ordered in the interest of public service, to take effect immediately:- 








Sl. Name of the Officer Present Charge Charge to which posted 

No. 

1. Sri Ulhas Ishwar Civil Judge (Sr.Dn.) & Civil Judge (Sr.Dn.) and JMFC., 
Balekundri JMFC, Devanahalli. Bantwal. (w.e.f. 25.11.2006) 


(Newly created Court under G.O.No. 
LAW 47 LCE 2004 dated 23.6.2005 and 
LAW 78 LCE 2006 dated 30.8.2006) 























2. Smt Susheela || Addl. Judge, Court of Civil Judge (Sr.Dn.) and JMFC., 
Small Causes, Bangalore Devanahalli. (Vice Sri Ulhas lshwar 
City. Balekundri-transferred) 
PART-B 


The following Civil Judges (Junior Division) are promoted to officiate as Civil Judges (Senior 
Division) and posted to the charges shown in Column No.4 below, in the interest of public service, to take 
effect immediately:- 











Sl. Name of the Officer Present Charge Charge to which posted 
No. 
1. Smt Meenaxi Civil Judge (Jr.Dn.) & Civil Judge (Sr.Dn.) and JMFC., Kumta. 
Mahadevappa Bani JMFC, Ron. (w.e.f. 2.12.2006) 
(Newly created Court under G.O.No. LAW 
471 LCE 2004 dated 23.6.2005) 

















ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೪, ೨೦೦೬ ೭೦೧ 











Sl. Name of the Officer Present Charge Charge to which posted 
No. 
2. Sri Deshpande Civil Judge (Jr.Dn.) & Civil Judge (Sr.Dn.) and JMFC., Ramdurg, 


Govindaraj Shankar, | JMFC, Sakaleshpura. (Vacant Court-Newly created Court under 
6.0.10. LAW 47 LCE 2004 dated 
23.6.2005) 




















By Order of the High Court, 
P.R. 2096 A.S. PACHHAPURE 
Registrar General. 
HIGH COURT OF KARNATAKA 
NOTIFICATION 
No. GOB(1)3/2006, Bangalore, Dated: 227" November, 2006 
The Presiding Officer of the Court of Civil Judge Jr.Dn.) and JMFC., Nargund, is concurretly 
appointed as the Presiding Officer of | Addl. Civil Judge (Jr.Dn.) and JMFC | Court, Gadag, with a 
direction to itinerate the said court for three days in a week with immediate effect and until further orders. 
By Order of the High Court, 
P.R. 2097 A.S. PACHHAPURE 
Registrar General. 
HIGH COURT OF KARNATAKA 
NOTIFICATION 
No. GOB(I)412/2000, Bangalore, Dated: 22" November, 2006 
In exercise of the powers conferred under sub-section 1 of Section 4-A of Guardians and Wards 
Act, 1890, the High Court of Karnataka hereby authorise the District and Sessions Judge, Gadag, to 
empower any such Officer subordinate to him, to dispose of any proceedings under the said Act. 
By Order of the High Court, 
P.R. 2098 A.S. PACHHAPURE 
Registrar General. 
HIGH COURT OF KARNATAKA 
NOTIFICATION 
No. GOB(1)3/2006, Bangalore, Dated: 27" November, 2006 
The following transfer and postings of officers of Judicial Department in the cadre of Civil Judges 
(Jr.Dn.) are ordered in the interest of public service, to take effect immediately:- 














Sl. Name of the Officer Present Charge Charge to which posted 
No. | Sriyuths/Smts: 
1. | D.S. Vijaya Kumar Civil Judge (Jr.Dn.) & Civil Judge (Jr.Dn.) & JMFC, NANJANGUD. 
JMFC, (Wice Sri M. Chandrashekhara Reddy - 
SRINIVASAPURA transferred). 
2. | M. Chandrashekara Civil Judge (Jr.Dn.) & Deputy Registrar, City Civil Curt, 
Reddy JMFC, NANJANGUD BANGALORE CITY. (Vacant Post) 
3. | Vineetha Premanath Civil Judge (Jr.Dn.) Proposed for appointment as Civil Judge 
Shetty OOD, Assistant Solicitor | (Jr.Dn.), on OOD as Assistant Registrar, 
& Ex-officio, Under Karnataka Lokayukta, BANGALORE. 
Secretary to Govt., (Vacant Post) 


Dept., of Law, Justice & 
Human Rights, 











BANGALORE 

4. | S. Gopalappa Addl. Civil Judge Prl. Civil Judge (Jr.Dn.) and JMFC, 
(Jr.Dn.) & JMFC, ARASIKERE. (vacant post) 
ARASIKERE 

5. | Rudolph Perera, | Addl. Civil Judge Civil Judge (Jr.Dn.) and JMFC Il Court, 
(Jr.Dn.) & JMFC Ill HASSAN. (Vacant post) 
HASSAN 

6. | Panchakshari .M. | Addl. Civil Judge JMFC Il Court, SHIMOGA, (Vacant post) 

















(Jr.Dn.), SHIMOGA 





ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೪, ೨೦೦೬ 


ಭಾಗ - ೨ 





















































೭೦೨ 
Sl. Name of the Officer Present Charge Charge to which posted 
No. | Sriyuths/Smts: 
7. | Sri Gollalappa Civil Judge (Jr.Dn.) and | Services are placed at the disposal of the 
Ayyappa Mulimani JMFC., HUNSUR. Govt., for being appointed as Civil Judge 
(Jr.Dn.), OOD Assistant Solicitor and 
Ex.Officio, Under Secretary to Govt., Dept., 
of Law, Justice & Human Rights, Vidhana 
Soudha, BANGALORE, (vice Smt Vineetha 
P. Shetty - Transferred) 
8. | Sri Shekhu Lachhu Civil Judge (Jr.Dn.) and | Civil Judge (Jr.Dn.) and JMFC, RON. (Vice 
Chavan, JMFC, AURAD Smt M.M. Bani promoted) 
9. | A.G. Gangadhar Il Addl. Civil Judge | Addl. Civil Judge (Jr.Dn.), SHIMOGA (Vice 
(Jr.Dn.) & JMFC, Smt. Panchakshari. M - Transferred) 
SHIMOGA 
10. | Shridhar Addl. Civil Judge | Addl. Civil Judge (Jr.Dn.) & JMFC Il 
Gopalakrishna Bhat (Jr.Dn.), HIRIYUR COURT, HASSAN. (Vie Sri Rudolph Perera- 
Transferred) 
11. | T.C. Srikanth Civil Judge (Jr.Dn.) & Civil Judge (Jr.Dn.) AND JMFC, 
JMFC, JEWARGI SAKALESHPURA. (Vice Sri Deshpande 
Govindaraj. Shankarao - Promoted) 
12. | M. Ramesha Addl. Civil Judge Civil Judge (Jr.Dn.) & JMFC, HUNSUR. 
(Jr.Dn.) & JMFC, (ice Sri G.A. Mulimani - Transferred) 
MADHUGIRI 
13. | Shriram Narayan Addl. Civil Judge Civil Judge (Jr.n.) & JMFC, ARASIKERE 
Hegde (Jr.Dn.) & JMFC, SIRA | (Wice Sri. Gopalappa - Transferred) 
14. | Bala Gopalakrishna Addl. Civil Judge Civil Judge (Jr.Dn.) and JMFC, 
(Jr.Dn.) & JMFC, SRINIVASAPURA. (Vice Sri D.S. 
CHANNAGIRI Vijayakumar - Transferred) 
15. | T. Shrinivasa Addl. Civil Judge || Addl. Civil Judge (Jr.Dn.) and JMFC, 
(Jr.Dn.) & JMFC, SHIMOGA. (Vice Sri A.G. Gangadhar - 
RAIBAG. Transferred) 
By Order of the High Court, 
P.R. 2100 A.S. PACHHAPURE 
Registrar General. 
ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ನಅಇ 156 ನಯೋಸೇ 2006, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2006 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 82 ನಯೋಸೇ 2004 ದಿನಾಂಕ: 16.10.2004 ರನ್ವಯ 15 (ಹದಿನೈದು) ಅಭ್ಯರ್ಥಿಗಳನ್ನು ನಗರ 
ಯೋಜನಾ ಇಲಾಖೆಯಲ್ಲಿ ನಗರ ಯೋಜನಾ ಸಹಾಯಕ ನಿರ್ದೇಶಕರಾಗಿ ಪರಿವೀಕ್ಷಣೆ ಮೇರೆಗೆ ನೇಮಕಾತಿ ಮಾಡಿ ಅವರುಗಳಿಗೆ ಎರಡು ವರ್ಷಗಳ 
ಖಾಯಂ ಪೂರ್ವಾವಧಿ ಗೊತ್ತುಪಡಿಸಿ, ಇದೇ ಅವಧಿಯಲ್ಲಿ ಅಕೌಂಟ್ಸ್‌ ಹೈಯರ್ಸ್‌, ಜನರಲ್‌-ಲಾ ಭಾಗ-। ಮತ್ತು ಭಾಗ-॥ ಇಲಾಖಾ ಪರೀಕ್ಷೆ ಹಾಗೂ 
ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕದೆಂದು ನಿಗದಿಪಡಿಸಲಾಗಿತ್ತು. ಪರೀಕ್ಬಾರ್ಥಿ ಅವಧಿಯಲ್ಲಿ ನಿಗದಿಪಡಿಸಲಾಗಿದ್ದ ಇಲಾಖಾ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿರುವುದರಿಂದ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸು ಮಾಡಿ:ಪಾಸು ಮಾಡಿರುವ ಬಗ್ಗೆ ವಿನಾಯಿತಿ ಪಡೆದು ಎರಡು ವರ್ಷಗಳ ಖಾಯಂ 
ಪೂರ್ವಾವಧಿಯನ್ನು ತೃಪ್ತಿಕರವಾಗಿ ಮುಕ್ತಾಯಗೊಳಿಸಿರುವ ಈ ಕೆಳಕಂಡ 11 (ಹನ್ನೊಂದು) ಅಭ್ಯರ್ಥಿಗಳ ಖಾಯಂ ಪೂರ್ವಾವಧಿಯನ್ನು ಕರ್ನಾಟಕ 
ಸರ್ಕಾರಿ ಸೇವಾ (ಪ್ರೊಬೇಷನ್‌) ನಿಯಮಗಳು, 1977ರ ನಿಯಮ 5(1)ರ ರೀತ್ಯಾ ತೃಪ್ತಿಕರವಾಗಿ ಮುಕ್ತಾಯಗೊಳಿಸಿರುತ್ತಾರೆಂದು ಘೋಷಿಸಲಾಗಿದೆ. 























ಕ್ರ. ಪರೀಕ್ಸಾರ್ಥಿಯಾಗಿದ್ದ ಸಹಾಯಕ ನಿರ್ದೇಶಕರ ಸಹಾಯಕ ನಿರ್ದೇಶಕರ ಹುದ್ದೆಗೆ ಇಲಾಖೆಯಲ್ಲಿ ಖಾಯಂ ಪೂರ್ವಾವಧಿಯನ್ನು 
ಸಂ. ಹೆಸರು ಸೇರಿದ ದಿನಾಂಕ ಮುಕ್ತಾಯಗೊಳಿಸಿರುವ ದಿನಾಂಕ 
1. | ಶ್ರೀಮತಿ ಎ. ಗೀತಾ 1.10.2004 30.9.2004 
2 ಡಾ:ಎಂ.ಎನ್‌. ಚಂದ್ರಶೇಖರ್‌ 4.10.2004 3.10.2006 
3. | ಶ್ರೀಮತಿ ಆರ್‌. ಸುಮತಿ 27.9.2004 26.9.2006 
4. ಶ್ರೀಮತಿ ಎಂ.ಎಸ್‌. ಶಾಂತಲಾ 1.10.2004 30.9.2006 
5. | ಶ್ರೀಮತಿ ಎನ್‌. ವೀಣಾ 27.9.2004 26.9.2006 
6. | ಶ್ರೀ ಕೆ.ವಿ. ಜಯರಾಜ್‌ 29.9.2004 28.9.2006 




















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೪, ೨೦೦೬ ೭೦೩ 









































ಕ್ರ. ಪರೀಕ್ಷಾರ್ಥಿಯಾಗಿದ್ದ ಸಹಾಯಕ ನಿರ್ದೇಶಕರ ಸಹಾಯಕ ನಿರ್ದೇಶಕರ ಹುದ್ದೆಗೆ ಇಲಾಖೆಯಲ್ಲಿ ಖಾಯಂ ಪೂರ್ವಾವಧಿಯನ್ನು 
ಸಂ. ಹೆಸರು ಸೇರಿದ ದಿನಾಂಕ ಮುಕ್ತಾಯಗೊಳಿಸಿರುವ ದಿನಾಂಕ 
7. ಶ್ರೀ ಎ. ರಮೇಶ್‌ 4.10.2004 3.10.2006 
8. | ಶ್ರೀ ಎಂ. ಮಹದೇವ ಪ್ರಸಾದ್‌ 4.10.2004 3.10.2006 
9. ಶ್ರೀ ಕೆ.ಸಿ. ರಮೇಶ್‌ 4.10.2004 3.10.2006 
10. | ಶ್ರೀ ವೆಂಕಟದುರ್ಗ ಪ್ರಸಾದ್‌ ಕುಂಚಲ 25.9.2004 24.9.2006 
11. |ಶ್ರೀ ಸೈಯದ್‌ ಜಾಫರ್‌ 7.10.2004 6.10.2006 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 2101 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಐ 439 ಸಪ್ರಕ್ಕೆ 2006, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2006 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ (ಸೇವೆಗಳು) ಅಧಿಸೂಚನೆ ಸಂಖ್ಯೆ:ವಾಕೈ 298 ಕೈಸೇವಿ 2006, ದಿನಾಂಕ: 24.11.2006ರಲ್ಲಿ ಶ್ರೀ 
ಚಿಕ್ಕಯ್ಯ, ಜಂಟಿ ನಿರ್ದೇಶಕರು ಇವರನ್ನು ಕರ್ನಾಟಕ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು (ಲಿಡ್ಕರ್‌) ವ್ಯವಸ್ಥಾಪಕ 
ನಿರ್ದೇಶಕರ ಹುದ್ದೆಗೆ ನೇಮಿಸಲಾಗಿದೆ. ಅದರಂತೆ ಕರ್ನಾಟಕ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತದ ಸಂಘ ನಿಯಮಾವಳಿಗಳ ಅಂತರ 
ನಿಯಮ 7ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಗಮದ ನಿರ್ದೇಶಕರ ಮಂಡಳಿಗೆ ಶ್ರೀ ಚಿಕ್ಕಯ್ಯ ಇವರನ್ನು ನಿಗಮದ 
ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಹಾಗೂ ಸದರಿ ನಿಗಮದ ಸಂಘ ನಿಯಮಾವಳಿಗಳ ಅಂತರ ನಿಯಮ 13ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸದರಿ ನಿಗಮಕ್ಕೆ ಶ್ರೀ ಚಿಕ್ಕಯ್ಯ ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪುಟ್ಟೇಗೌಡ ಹೆಚ್‌.ಆರ್‌. 
ಪಿ.ಆರ್‌. 2102 ಪೀಠಾಧಿಕಾರಿ (ಸಪ್ರಕ್ಕೆ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 589 ಸೆಅಸೆ 2006, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2006 
ಶ್ರೀ ಸುಭಾಷ ಚಂದ್ರ, ಐ.ಎ.ಎಸ್‌. ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು, ಇವರಿಗೆ, ದಿನಾಂಕ: 4.12.2006 
ರಿಂದ ದಿನಾಂಕ: 7.12.2006 ರವರೆವಿಗೆ (ಉದಿಸೇ) ಒಟ್ಟು 4 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ಅವರು ತಮ್ಮ ಕುಟುಂಬದ ಈ 
ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ರ ವಿಸ್ತರಿತ ಬ್ಲಾಕ್‌ ಅವಧಿ 2006ರಲ್ಲಿ ಅವರು ನವದೆಹಲಿಗೆ ಖಾಸಗಿ ವಿಮಾನದಲ್ಲಿ ಹೋಗಿ-ಬರಲು ರಜಾ 
ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 








ಕ್ರ.ಸಂ. ಹೆಸರು ಸಂಬಂಧ ವಯಸ್ಸು 
1 ಶ್ರೀ ಸುಭಾಷ ಚಂದ್ರ ಸ್ವತಃ 
2 ಶ್ರೀಮತಿ ಜೂಹಿ ಚಂದ್ರ ಪತ್ನಿ 44 ವರ್ಷ 
3 ಮಾಸ್ಟರ್‌ ಈಷಾನ್‌ ಚಂದ್ರ ಮಗ 17 ವರ್ಷ 
4 ಕುಮಾರಿ ಅರುಷಿ ಚಂದ್ರ ಮಗಳು 14 ವರ್ಷ 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 2103 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಐ 106 ಎಂಜಿಎಸ್‌ 2004, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2006 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿನ ಈ ಕೆಳಕಂಡ ಭೂವಿಜ್ಞಾನಿಗಳಿಗೆ ವೇತನ ಶ್ರೇಣಿ ರೂ.7400-13120ರ ಹಿರಿಯ ಭೂವಿಜ್ಞಾನಿ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಾನಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೪, ೨೦೦೬ ಭಾಗ - ೨ 
































೩0೦೪ 
ಕ್ರ. | ಹೆಸರು, ಪದನಾಮ ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ಮೇಲೆ ನೇಮಿಸಿದ ಸ್ಥಳ 
ಸಂ. | ಶ್ರೀಯುತರಾದ 
1. | ಕೆ.ಟಿ. ಶಿವರಾಮಯ್ಯ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ಜಿಲ್ಲಾ ಪಂಚಾಯತ್‌, ರಾಯಚೂರು 
ಹಿರಿಯ ಭೂವಿಜ್ಞಾನಿ ಕಛೇರಿ (ಖನಿಜ), ಮಂಡ್ಯ) (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
2. | ಬಿ.ಎಂ. ಲಿಂಗರಾಜು, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ಜಂಟಿ ನಿರ್ದೇಶಕರ ಕಛೇರಿ, ಬಳ್ಳಾರಿ 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ (ಅಂತರ್ಜಲ) ಜಿಲ್ಲಾ (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಪಂಚಾಯತ್‌, ರಾಯಚೂರು 
3. | ಹೆಚ್‌.ಆರ್‌. ಹೊನ್ನೇಶಯ್ಯ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ 
ಹಿರಿಯ ಭೂವಿಜ್ಞಾನಿ ಕಛೇರಿ (ಖನಿಜ), ಕೊಪ್ಪಳ. (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
4. | ಎಸ್‌.ಆರ್‌. ನಾಗರಾಜ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ಖನಿಜ ವಿಭಾಗ, ಕೋಲಾರ 
ಹಿರಿಯ ಭೂವಿಜ್ಞಾನಿ ಕಛೇರಿ (ಖನಿಜ), ಕೋಲಾರ. (ಇಲ್ಲಿ ಶ್ರೀ ಎನ್‌.ಸಿ. ಸೊಣ್ಣೇಗೌಡ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನ) 
5. | ಎನ್‌. ನರಸಪ್ಪ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ ಕಛೇರಿ ಹಿರಿಯ ಭೂವಿಜ್ಞಾನಿ, ಜಿಲ್ಲಾ ಪಂಚಾಯತ್‌, ಬಿಜಾಪುರ 
(ಅಂತರ್ಜಲ), ಜಿಲ್ಲಾ ಪಂಚಾಯತ್‌, ತುಮಕೂರು (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
6. | ಟಿ.ಕೆ. ನರೇಶ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ ಕಛೇರಿ ಹಿರಿಯ ಭೂವಿಜ್ಞಾನಿ, ಉಪನಿರ್ದೇಶಕರ ಕಛೇರಿ, ಮಂಗಳೂರು 
(ಅಂತರ್ಜಲ), ಜಿಲ್ಲಾ ಪಂಚಾಯತ್‌, ಮೈಸೂರು (ಇಲ್ಲಿ ಶ್ರಿ ಎಂ. ವೀರಯ್ಯ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 
7. | ಆರ್‌.ವೈ. ಅಗಡಿ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ ಕಛೇರಿ ಹಿರಿಯ ಭೂವಿಜ್ಞಾನಿ, ಜಿಲ್ಲಾ ಪಂಚಾಯತ್‌, ಬೀದರ್‌. 
(ಖನಿಜ), ಧಾರವಾಡ (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
8. ತಮ್ಮೇಗೌಡ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ ಕಛೇರಿ ಹಿರಿಯ ಭೂವಿಜ್ಞಾನಿ, ಖನಿಜ ವಿಭಾಗ, ಹಾಸನ 
(ಖನಿಜ), ಹಾಸನ. (ಇಲ್ಲಿ ಶ್ರೀ ಜೆ.ಹೆಚ್‌. ಗುರುರಾಜಣ್ಣ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನಕ್ಕೆ 

















ಶ್ರೀ ಗುರುರಾಜಣ್ಣ, ಹಿರಿಯ ಭೂವಿಜ್ಞಾನಿ (ಖನಿಜ ವಿಭಾಗ), ಹಾಸನ ಇವರನ್ನು ಜಿಲ್ಲಾ ಪಂಚಾಯತ್‌, ಹಾಸನ ಇಲ್ಲಿ ಖಾಲಿ ಇರುವ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ವರ್ಗಾಯಿಸಲಾಗಿದೆ. 
ಶ್ರೀ ಎನ್‌.ಸಿ. ಸೊಣ್ಣೇಗೌಡ, ಹಿರಿಯ ಭೂವಿಜ್ಞಾನಿ (ಖನಿಜ), ಕೋಲಾರ ಇವರು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕೇಂದ್ರ ಕಚೇರಿ, ಬೆಂಗಳೂರು ಇಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ವಿ. ರಾಮಚಂದ್ರರಾವ್‌ 
ಪಿ.ಆರ್‌. 2104 ಸರ್ಕಾರದ ಅಧೀನ ಕಾರ್ಯದರ್ಶಿ (ಗಣಿ), (ಪ್ರ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 226 ಆಸೇವ 2006, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2006 
ಶ್ರೀಮತಿ ಸದಿಯಾ ಸುಲ್ತಾನ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ಬಿಜಾಪುರ ಉಪವಿಭಾಗ, ಬಿಜಾಪುರ 
ಇವರು ದಿನಾಂಕ:13.9.2006 ರಿಂದ 10.10.2006ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 
| 13.09.2006 ರಿಂದ 22.09.2006 ರವರೆಗೆ | ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 76ರನ್ವಯ ಸೇರುವ. 
॥ 23.09.2006 ರಿಂದ 11.10.2006 ರವರೆಗೆ | ವರ್ಗಾವಣೆ ಆದೇಶವನ್ನು ತಪ್ಪಿಸುವ ಸಲುವಾಗಿ ವೈದ್ಯಕೀಯ ಕಾರಣದ ಮೇಲೆ 
ಸಲ್ಲಿಸಿದ ರಜೆ ಅರ್ಜಿಯನ್ನು ತಿರಸ್ಕರಿಸಿದೆ. ಹಾಗೂ ಕರ್ನಾಟಕ ಸಿವಿಲ್‌ ಸೇವಾ 
ನಿಯಮಗಳ 106(ಎ)ರ ಪ್ರಕಾರ ಅನಧಿಕೃತ ಗೈರು ಹಾಜರಿ ಎಂದು ಪರಿಗಣಿಸಿದೆ. 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2105 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


